ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ರಾಯಚೂರು ಜಿಲ್ಲೆಯಲ್ಲಿರುವ ಒಟ್ಟು ಅರಣ್ಯ ಪ್ರದೇಶಗಳ ಕುರಿತು 
ಶ್ರೀ ಎನ್‌.ಎಸ್‌. ಬೋಸ್‌ರಾಜು (ವಿಧಾನಸಭಾ ಕ್ಲೇತ್ರದಿಂದ ಚುನಾಯಿತರಾದವರು) 
396 (511) ಮಾನ್ಯ ಅರಣ್ಯ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಯಚೂರು ಜಿಲ್ಲೆಯಲ್ಲಿರುವ ಖಖಿನs ಮತ್ತು ಜಖಿತ ನಿಂದ ಪರಿಸರವನ್ನು ಸಂರಕ್ಷಿಸಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; 


(ಆ) ರಾಯಚೂರು ನಗರಕ್ಕೆ ಸೇರಿರುವ ಅರಣ್ಯ ಭೂಮಿ ಎಷ್ಟು ; ಇದನ್ನು ರಕ್ಷಣೆ ಮತ್ತು ಅಭಿವೃದ್ದಿ 
ಮಾಡಲು ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 


(ಇ) ರಾಯಚೂರು ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಗೆ ಸೇರಿರುವ ಒಟ್ಟು ವಿಸೀರ್ಣ ಎಷ್ಟು ; ಅತಿಕ್ರಮಣ 
ಮಾಡಿರುವ ಅರಣ್ಯ ಪ್ರದೇಶ ಎಷ್ಟು? 


